ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 16-03-2021 ಪ್ರಶ್ನೆ ಸ೦ಖ್ಯೆ: 1127 (1201) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ರಘುನಾಥ್‌ರಾವ್‌ ಮಲ್ಮಾಪೂರೆ 
(ವಿಧಾನಸಭೆಯಿಂದಚುನಾಯಿತರಾದವರು): 


ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 


ವಿಷಯ: ಒಳಚರಂಡಿ ಮತ್ತು ಕುಡಿಯುವ ನೀರನ್ನು ವ್ಯವಸ್ಥೆ ಕಲ್ಪಿಸುವ ಕುರಿತು 


(ಅ) ಬೀದರ್‌ ನಗರಲ್ಲಿ ಒಳಚರಂಡಿ ಮತ್ತು ಕುಡಿಯುವ ನೀರು ವ್ಯವಸ್ಥೆ ಕಲ್ಪಿಸುವ 
ಕಾರ್ಯಕ್ಕೆ ಕೈಗೆತ್ತಿಕೊಂಡಿರುವ ಕಾಮಗಾರಿಗಳು ಯಾವುವು; 


(ಆ) ಒಳಚರಂಡಿ ನಿರ್ಮಾಣ ಹಂತ 1ರ ಕಾಮಗಾರಿ ಪೂರ್ಣವಾಗಿದ್ದರೂ 
ಸಾರ್ವಜನಿಕರಿಗೆ ಉಪಯೋಗಕ್ಕ ಬಾರದೇ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ; ಈ ಯೋಜನೆ ವಿಫಲವಾಗಲು ಕಾರಣಗಳೇನು; 


(ಇ) ಅಮೃತ್‌ ಯೋಜನೆ ಅಡಿಯಲ್ಲಿ 3 ಹಂತಗಳಲ್ಲಿನ ಕಾಮಗಾರಿಗಳ ಪೈಕಿ 
ಕೈಗೆತ್ತಿಕೊಂಡ ಕಾಮಗಾರಿಗಳು ಪೂರ್ಣಗೊಂಡಿದೆಯೇ ; ಇದಕ್ಕೆ ತಗುಲಿರುವ ವೆಚ್ಚ 
ಎಷ್ಟು ; ಈ ಕಾಮಗಾರಿಗಳ ನಿರ್ವಹಣೆ ಸಮರ್ಪಕ ರೀತಿಯಲ್ಲಿ ಆಗದಿರುವುದಕ್ಕೆ 
ಕಾರಣಗಳೇನು ; 


(ಈ) ಬೀದರ್‌ ನಗರಕ್ಕೆ ಕುಡಿಯುವ ಬೀರಿನ್ನು ಪೂರೈಕೆ ಮಾಡಲು ಎಷ್ಟು ಹಂತದ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ; ಈ ಕಾಮಗಾರಿಗಳಿಗೆ ಆಗಿರುವ ವೆಜ್ಜ್‌ ಎಷ್ಟು ; 
ಕಾಮಗಾರಿಗಳು ಯಾವ ಹಂತದಲ್ಲಿದೆ; 


(ಉ) ಬೀದರ್‌ ನಗರಕ್ಕೆ ಪ್ರತಿ ದಿನ ಕುಡಿಯುವ ಮೀರು ಲಭ್ಯವಾಗದೇ ಇರಲು 
ಕಾರಣಗಳೇನು ; ಪ್ರತಿ ದಿನ ಕುಡಿಯುವ ವೀರು ಪೂರೈಕ ಮಾಡಲು ಕೈಗೊಂಡಿರುವ 
ಶಾಶ್ವತ ಕ್ರಮಗಳೇನು ? 


